ಕರ್ನಾಟಕ ವಿಧಾನ ಪರಿಷತ್ತು 


ಟಟ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಶ್ರೀ ಯು ಬಿ ಪೆಂಕಟೇಶ 
22-12-2021 
ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ಉತ್ತರಿಸುವ ದಿಸಾಂಕ 


ಉತ್ತರಿಸುವವರು 


ಸರ್ಕಾರಕ್ಕೆ ರಾಜ್ಯದ ಮುಜರಾಯಿ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ 
ದೇವಸ್ಥಾನಗಳಿಂದ : ಬರುತ್ತಿರುವ | ಇಲಾಖೆಯ ವ್ಯಾಪ್ತಿಗೆ ರಾಜ್ಯದ ಒಟ್ಟು 234,563 ದೇವಸ್ಥಾನಗಳು 
ವಾರ್ಷಿಕ ವರಮಾನಪೆಷ್ಟು | ಒಳಪಟ್ಟಿರುತ್ತವೆ. ಈ ದೇವಸ್ಥಾನಗಳನ್ನು ಆದಾಯಕ್ಕನುಗುಣವಾಗಿ ಪ್ರವರ್ಗ 
(ಜಿಲ್ಲಾವಾರು ಮಾಹಿತಿ ನೀಡುವುದು) | "ಎ' "ಬಿ' ಮತ್ತು "ಸಿ' ದೇವಾಲಯಗಳಿಂದು ವರ್ಗೀಕರಿಸಲಾಗಿದೆ, 


pA 


os 

ಇಪ್ಪತ್ತೈದು wees ಆಯುಕ್ತರು 
ಮೀರಿ he 

ವಾರ್ಷಿಕ 

ಐದು ಲಕ್ಷಗಳನ್ನು ಮೀರಿ 

ರೂ.ಇಪ್ಪತ್ತೈದು ಲಕ್ಷಗಳನ್ನು 139 ಜಿಲ್ಲಾಧಿಕಾರಿಗಳು 
ಮೀರದ WL 


ಆಕಳನ್ನು ಬನಿ 
ಸಂಸ್ಥೆಗಳು ಸಹಾಯಕ ಆಯುಕ್ತರು 
MS. 0 NE 
ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಅಧಿಸೂಚಿತ 
ದೇವಾಲಯಗಳಿಗೆ ಬರುವ ವಾರ್ಷಿಕ ವರಮಾನವನ್ನು ದೇವಾಲಯದ ನಿಧಿಗೆ 
ಜಮೆ ಮಾಡಲಾಗುತ್ತದೆ ಹಾಗೂ ದೇವಾಲಯಕ್ಕೆ ಮಂಜೂರಾಗುವ 


ಆಯವ್ಯಯದಂತೆ ದೇವಸ್ಥಾನದ ನಿತ್ಯಕಟ್ಟೆ; ಹೆಚ್ಚು ಕಟ್ಟೆ; ಸಿಬ್ಬಂದಿ ವೇತನ; 
ಮೂಲಭೂತ ಸೌಕರ್ಯ ಮತ್ತು ನಿರ್ವಹಣೆ ವೆಚ್ಚಗಳಿಗಾಗಿ ಭರಿಸಲಾಗುತ್ತದೆ. 


ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಅಧಿಸೂಚಿತ | 
ದೇವಾಲಯಗಳಿಂದ ಸರ್ಕಾರಕ್ಕೆ ಯಾವುದೇ ವಾರ್ಷಿಕ ವರಮಾನ ಬರುವುದಿಲ್ಲ, 


A 


“pe 


a 


il i eis ahi abet 


ಇಲಾಖೆಯ ವ್ಯಾಪ್ತಿಯಲ್ಲಿ ಪ್ರವರ್ಗ '' ದೇವಸ್ಥಾನಗಳ ಸಂಖ್ಯೆಯ 


ಈ ವರಮಾನದಲ್ಲಿನ ಒಂದಷ್ಟು 
ಭಾಗದ ಹಣವನ್ನು ಆಯಾ 
ಜಿಲ್ಲೆಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವ 
ಪ್ರಾಚೀನ ದೇವಸ್ಥಾನಗಳ ಅಭಿವೃದ್ಧಿಗೆ 
ಮೀಸಲಿರಿಸಲಾಗಿದೆಯೇ? 


ಹೆಚ್ಚಿರುವುದರಿಂದ ಆಯಾ ಜಿಲ್ಲೆಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಪ್ರಾಚೀನ 
ದೇವಸ್ಮಾನಗಳೆನ್ನು ಅಭಿವೃದ್ಧಿ ಪಡಿಸುವ ಪ್ರಕ್ರಿಯೆಗಳು ದೀರ್ಫಾವಧಿಯನ್ನು 
ಅಪೇಕ್ಷಿಸುತ್ತವೆ ಈ ನಿಟ್ಟಿನಲ್ಲಿ ಸೂಕ್ತ ಆದಾಯವಿಲ್ಲದ ದೇವಸ್ಥಾನಗಳ 
ಸಂರಕ್ಷಣೆಗಾಗಿ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು 
ಧರ್ಮಾದಾಯ ದತ್ತಿಗಳ ಅಧಿನಿಯಮ, 1997 ಕಲಂ 21ಎಫ್‌ ರಡಿಯಲ್ಲಿ 
ಅಧಿಸೂಚಿತ ದೇವಾಲಯಗಳನ್ನು ಆರ್ಥಿಕವಾಗಿ ಸದೃಢವಾಗಿರುವ | 
ದೇವಾಲಯಗಳು ದತ್ತು ತೆಗೆದುಕೊಂಡು ನಿರ್ವಹಿಸಲು ಅವಕಾಶ ಕಲ್ಪಿಸಲಾಗಿದೆ, 
ಹಾಗೂ ದೇವಸ್ಥಾನಗಳ ಅಗತ್ಯಕ್ಕನುಗುಣವಾಗಿ ಮೂಲಭೂತ 
ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ 
ಕಾಮಗಾರಿ ಕೈಗೊಳ್ಳಲು ಸರ್ಕಾರದಿಂದ ಅನುದಾನವನ್ನು ಸಹ ಬಿಡುಗಡೆ 
ಮಾಡಲಾಗುತ್ತಿದೆ, 


ಇಲ್ಲದಿದ್ದಲ್ಲಿ, 
ಶಿಧಿಲಾವಸ್ಥೆಯಲ್ಲಿರುವ 

ದೇವಸ್ಥಾನಗಳ ಜೀರ್ಣೋದ್ಧಾರ 
ಮಾಡಲು ಸರ್ಕಾರ ಕ್ರಮ 
ಕೈಗೊಳ್ಳುವುದೇ? 


ಮೀಸಲಾಗಿರಿಸಿ 


ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕಾಮಗಾರಿ 
ಕೈಗೊಳ್ಳಲು ದಾನಿಗಳು . ಮುಂದೆ ಬಂದಲ್ಲಿ ಅವರಿಗೆ ನಿಯಮಾನುಸಾರ 
ಅನುಮತಿ ನೀಡಲಾಗುತ್ತಿದೆ. ಅವಶ್ಯಕತೆ ಕಂಡು ಬಂದಂತಹ ಅಧಿಸೂಚಿತ 
ದೇವಸ್ಥಾನಗಳಿಗೆ ಇಲಾಖೆಯ ಸಾಮಾನ್ಯ ಸಂಗ್ರಹಣಾ ನಿಧಿಯಿಂದಲೂ ಧನ 


ಸಹಾಯ ಮಾಡಲಾಗುತ್ತಿದೆ, 
#9) 


ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ಸಂಖ್ಯೆ: ಕಂಇ 274 ಮುಸಪ್ರ 2021 


